Kerala Gazette No. 11 dated 18th March 2014. 
PART I 


Section ji 


" YMENT OF 


NT OF KES 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಡಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 4060/ಲೆಗ್, ಡಿ1/2012/ಕಾನೂನು, 


ತಿರುವನಂತಪುರಂ,20 

2012 , ಫೆಬ್ರುವರಿ 16 , 
1933 , ಮಾಘ 27 . 


2012 ಫೆಬ್ರುವರಿ 16ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಸಿ. ಪಿ. ರಾಮರಾಜ ಪ್ರೇಮಪ್ರಸಾದ್ , 

ಕಾನೂನು ಕಾರ್ಯದರ್ಶಿ. 


2012ರ 21ನೇ ಅಧ್ಯಾದೇಶ 
2012ರ ಕೇರಳ ರಾಜ್ಯ ಗೃಹ ಮಂಡಳಿ ( ತಿದ್ದುಪಡಿ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತಮೂರನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 
1971ರ ಕೇರಳ ರಾಜ್ಯ ಗೃಹಮಂಡಳಿ ಅಧಿನಿಯಮವನ್ನು ಮತ್ತೂ 

ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧ್ಯಾದೇಶ 
ಪೀಠಿಕೆ - 1971ರ ಕೇರಳ ರಾಜ್ಯ ಗೃಹ ಮಂಡಳಿ ಅಧಿನಿಯಮವನ್ನು ಈ ಕೆಳಗಿನ 
ಅಗತ್ಯಗಳಿಗಾಗಿ ಮತ್ತಷ್ಟೂ ತಿದ್ದುಪಡಿಮಾಡುವುದು ಯುಕ್ತವಾದುದರಿಂದಲೂ , 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ತಾನು ತುರ್ತು 
ಕ್ರಮಕೈಗೊಳ್ಳುವ ಅವಶ್ಯಕವಾದ ಸನ್ನಿವೇಶವು ಜಾರಿಯಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ ; 

ಈಗ, ಆದುದರಿಂದ, ಭಾರತ ಸಂವಿಧಾನದ 213ನೇ ಅನುಚ್ಛೇದದ ಖಂಡ (1) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ, ಕೇರಳ ರಾಜ್ಯಪಾಲರು, ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು: 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2012ರ ಕೇರಳ 
ರಾಜ್ಯ ಗೃಹ ಮಂಡಳಿ ( ತಿದ್ದುಪಡಿ) ಅಧ್ಯಾದೇಶವೆಂದು ಕರೆಯಬಹುದು. 

(2) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
2. 1971ರ 19ನೇ ಅಧಿನಿಯಮವನ್ನು ತಾತ್ಕಾಲಿಕವಾಗಿ ತಿದ್ದುಪಡಿಮಾಡತಕ್ಕದ್ದು. ಈ 
ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ, 1971ರ ಕೇರಳ ರಾಜ್ಯ ಗೃಹ ಮಂಡಳಿ 
ಅಧಿನಿಯಮ ( 1971ರ 19) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವ) ಕ್ಕೆ 3ನೇ ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿದ ತಿದ್ದುಪಡಿಗೆ ವಿಧೇಯವಾಗಿ 
ಪರಿಣಾಮ ಇರುವುದಾಗಿದೆ . 


3. ಹೊಸ ವಿಭಾಗ 36ಎಯ ಸೇರಿಸುವಿಕೆ. ಪ್ರಧಾನ ಅಧಿನಿಯಮದಲ್ಲಿ , ವಿಭಾಗ 
36ರ ನಂತರ , ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

36ಎ , ಜಂಟಿ ಉದ್ಯಮ ಯೋಜನೆಯ ಮೂಲಕ ಅಥವಾ ಸಾರ್ವಜನಿಕ 
ಖಾಸಗಿ ಪಾಲುಗಾರಿಕೆ ಯೋಜನೆಯ ಮೂಲಕ ಗೃಹನಿರ್ಮಾಣ ಅಥವಾ ಅಭಿವೃದ್ದಿ 
ಯೋಜನೆಯನ್ನು ವಹಿಸಿಕೊಳ್ಳಲು ಮಂಡಳಿಗಿರುವ ಅಧಿಕಾರ. ಮಂಡಳಿಯು ಜಂಟಿ ಉದ್ಯಮ 
ಯೋಜನೆ ಅಥವಾ ಸಾರ್ವಜನಿಕ ಖಾಸಗಿ ಪಾಲುಗಾರಿಕೆಯ ಮೂಲಕ ಆಯಾಯ ವಿಷಯದಂತೆ 
ಯಾವುದೇ ಗೃಹನಿರ್ಮಾಣ ಯೋಜನೆಯನ್ನು ಅಥವಾ ಅಭಿವೃದ್ಧಿ ಯೋಜನೆಯನ್ನು ಅಂತಹ 
ಪ್ರತಿಯೊಂದು ಯೋಜನೆಯನ್ನು ಸರಕಾರದ ಅನುಮತಿಯೊಂದಿಗೆ ನಿರ್ವಹಿಸಬಹುದಾಗಿದೆ. 

ವಿಶದೀಕರಣ: ಈ ವಿಭಾಗದ ಉದ್ದೇಶಕ್ಕಾಗಿ, “ ಜಂಟಿ ಉದ್ಯಮ ಯೋಜನೆ ಅಥವಾ 
ಸಾರ್ವಜನಿಕ ಖಾಸಗಿ ಪಾಲುಗಾರಿಕೆ ಯೋಜನೆ ” ಎಂದರೆ , ವಾಣಿಜ್ಯ ಕಟ್ಟಡ ಸಮಚ್ಚಯಗಳು, 
ಶಾಪಿಂಗ್ ಮಾಲ್‌ಗಳು ಇತ್ಯಾದಿಗಳನ್ನೊಳಗೊಂಡ ಯಾವುದೇ ಗೃಹ ನಿರ್ಮಾಣ ಯೋಜನೆಯನ್ನು 
ಅಥವಾ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೊಳಿಸುವುದಕ್ಕಾಗಿ ಪಾರದರ್ಶಕ ಹಾಗೂ ಬಹಿರಂಗ 
ಸಂಗ್ರಹಿಸುವಿಕೆ ಪದ್ಧತಿಯ ಮೂಲಕ ಗಳಿಸಿದ, ಖಾಸಗಿ ವ್ಯಕ್ತಿಯೊಂದಿಗೆ ಅಥವಾ 
ಕಂಪೆನಿಯೊಂದಿಗಿರುವ ಮಂಡಳಿಯ ಸಹಭಾಗಿತ್ವ ಎಂದರ್ಥ. ” 


ಎಚ್ . ಆರ್. ಭಾರದ್ವಾಜ್ , 

ರಾಜ್ಯಪಾಲರು. 


